ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


125 


ಶ್ರೀ ಎಸ್‌.ಎಲ್‌ ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) 


02.03.2020 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


5; ಫ್‌ 


ಉತ್ತರ 


—— 


ಶಾಲಾ 
ನೀಡಿರುವ 
ಒಟ್ಟು. ಮೊತ್ತ ಎಷ್ಟು; 


ವಿದ್ಯಾರ್ಥಿಗಳಿಗೆ 


ಸಿಮವಸಗಳನ್ನು 
ಮಿ £3 


ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯ ಸರ್ಕಾರಿ 
ಉಚಿತವಾಗಿ 
ಖರೀದಿಸಿದ 


ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ 
ಉಚಿತವಾಗಿ ಎರಡು ಜೊತೆ ಸಮವಸ್ತಗಳನ್ನು ವಿತರಿಸಲಾಗಿರುವ ವೆಚ್ಚದ 


ವಿವರ ಈ ಕೆಳಕಂಡಂತಿದೆ: 


(ರೂ. ಕೋಟಿಗಳಲ್ಲಿ) 


ಕ್ರ ವರ್ಷ ಮೊದಲನೇ ಜೊತೆ 2ನೇ ಜೊತೆ 

ಸಂ ಸಮವಸ ಸಮವಸ 
p ಮಿ ಮಿ 

[ 

1 | 2017-18 74.91 80.43 

2 | 2018-19 74.03 0.00 * 

3 | 2019-20 72.77 92.04 

ಎ] 


(4) 2018-19ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಅನುದಾನದ 
ಕೊರತೆಯಿಂದ 2ನೇ ಜೊತೆ ಸಮವಸ್ತ್ರ ಸರಬರಾಜು ಮಾಡಲಾಗಿರುವುದಿಲ್ಲ. 


ಮಾಹಿತಿ ನೀಡುವುದು: 


ವಿವರ 


(ಆ) | ಯಾವ ಯಾವ ಸಂಸ್ಥೆಗಳಿಂದ ಖರೀದಿ 
ಮಾಡಲಾಗಿದೆ (ವರ್ಷವಾರು 
ನೀಡುವುದು): ಕರೆಯಲಾದ  ಟೆಂಡರ್‌ಗಳ 


ಕಳೆದ' ಮೂರು ವರ್ಷಗಳಲ್ಲಿ ಮೊದಲನೇ. ಜೊತೆ ಸಮವಸ್ತ್ರವನ್ನು ಈ 


ಕೆಳಕಂಡ ಸಂಸ್ಥೆಗಳಿಂದ ಖರೀದಿ ಮಾಡಲಾಗಿದೆ. 


‘T ಸಮವಸ್ತ್ರ 
ವರ್ಷ ಸಂಸ್ಥೆ (ಲಕ್ಷ.ಮೀಟರಗಳ 
ಲ್ಲಿ) 
See 
ಮೆಃಕೆ.ಹೆಚ್‌.ಡಿ.ಸಿ , 64.31 
a | 
ಫೆ ಎಸ್‌ pS 
2017-18 | ಮೆಎಸ .ಚಿ.ಐ.ಡಿ.ಸಿ 5 
ಮೆ:ಸಂಗಂ ಇಂಡಿಯಾ ಲಿ | 46.4 
ಮೆ:ಪದಂಚಂದ್‌ ಜೈನ್‌ 9.63 | 
2018-19 | ಮ್ರಕಿಹೆಚ್‌.ಡಿ.ಸಿ 50.16 


16.89 | 7 
563 
ಮೆ: ಸಂಗಂ ಇಂಡಿಯಾ.ಲಿ + 


| ಕ 


ಮೆಃಕೆ.ಹೆಚ್‌.ಡಿ.ಸಿ 
3 | 2019-20 | ಮ್ಹಕ್ಷಎಸ್‌.ಟಿ.ಐ.ಡಿ.ಸಿ 


49.14 


3 


ಮೆ:ಸಂಗಂ ಇಂಡಿಯಾ.ಲಿ 65.24 
ರ್‌ ಜಾತ ಸಮವಸ್ಥವನ್ನು ಪರಾ ಸ್‌ನಎಂಸಿಗಾಗ ನನವಾಗಿ 
ಅನುದಾನವನ್ನು ಒದೆಗೆಸಿ ಶಾಲಾ ಎಸ್‌.ಡಿ.ಎಂ.ಸಿಗಳ ಮುಖಾಂತರ 
ಖರೀದಿಸಿ ವಿತರಿಸಲು ಕ್ರಮವಹಿಸಲಾಗಿರುತ್ತದೆ. 


(ಇ) | ಭಾಕ ಇರುವ ಬಿಲ್ಲುಗಳ ವಿವರವನ್ನು 


ನೀಡುವುದು, ಬಾಕಿ ಇರುವ ಬಿಲ್ಲುಗಳನ್ನು 


yl 


2017-18ನೇ ಸಾಲಿನಿಂದ 2018-19ರವರೆಗೆ ಸಮವಸ್ತಕ್ಕೆ 
“ಸಂಬಂಧಿಸಿದ ಯಾವುದೇ ಮೊತ್ತ ಪಾವತಿಗಾಗಿ ಬಾಕಿ ಇರುವುದಿಲ್ಲ. 


ಯಾವ  ಕಾಳಮಿತಿಯೊಳಗೆ . ಪಾವತಿ 
ಮಾಡಲಾಗುವುದು? 


ES 


2019-20ನೇ ಸಾಲಿನಲ್ಲಿ ಬಾಕಿ ಪಾವತಿ ಮಾಡಬೇಕಾದ ಮೊತ್ತ 
ರೂ.7.74ಕೋಟಿಗಳಾಗಿದ್ದು, ಸಂಸ್ಥೆವಾರು ಪಾವತಿಸಬೇಕಾದ ಬಾಕಿ 
ಮೊತ್ತದ ವಿವರ ಈ ಕೆಳಕಂಡಂತಿದೆ. 

(ರೂ. ಕೋಟಿಗಳಲ್ಲಿ) 


' ಪಾವತಿಸಬೇಕಾದ 
ಬಾಕಿ ಮೊತ್ತ 


ಸಲೆ 
ಸಿಂ 
% 


PY 
[Gs 


[ f 
ಮೆಃಕೆ.ಹೆಚ್‌.ಡಿ.ಸಿ 


ಮೆಃಕೆ.ಎಸ್‌.ಟಿ.ಐ.ಡಿ.ಸಿ 
[ಮೆಸಂಗಂ ಇಂಡಿಯಾ: 
ಲಿ 


ಒಟ್ಟು 


ಸ 


1 | 2019-20 0.67 


2.91 


7.74 


ಸದರಿ ಮೊತ್ತವನ್ನು ಗುಣಮಟ್ಟ ಪರೀಶೀಲನೆ ನಂತರ ವಿಚಲನೆ 
ಬಂದಲ್ಲಿ ದಂಡ ವಿಧಿಸಲು ಶೇ 10% .ಬಾಕಿ ಉಳಿಸಿಕೊಂಡಿರುವ 
ಮೊತ್ತವಾಗಿರುತ್ತದೆ. ಪ್ರಸ್ತುತ ಈಗಾಗಲೇ ಗುಣಮಟ್ಟ ವರದಿ 
ಸ್ಥೀಕೃತವಾಗಿದ್ದು ಕೂಡಲೇ ಕ್ರಮಕೈಗೊಂಡು ಮಾರ್ಚ್‌ 
2020ರೊಳಗೆ ಪಾವತಿ ಮಾಡಲಾಗುವುದು. 

2ನೇ ಜೊತೆ ಸಮವಸ್ತವನ್ನು ಶಾಲಾ ಎಸ್‌.ಡಿ.ಎಂಸಿಗಳಿಗೆ 
ಅನುದಾನ ಒದಗಿಸಿ ಶಾಲಾ ಎಸ್‌.ಡಿ.ಎಂ.ಸಿಗಳ ಮುಖಾಂತರ 
ಖರೀದಿಸಿ ವಿತರಿಸಲು ಕ್ರಮವಹಿಸಲಾಗಿರುವುದರಿಂದ ಯಾವುದೇ 
ಮೊತ್ತ ಪಾವತಿಗಾಗಿ ಬಾಕಿ ಇರುವುದಿಲ್ಲ. 


ಇಪಿ 51 ಯೋಯೋಕ 2029 


(ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


